ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1057 
ಶ್ರೀ ಆರ್‌.ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


16.03.2020 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


pe 
ಕ್ರ.ಸಂ ಪ್ರಶ್ನೆ ಉತ್ತರ 
MS 


ಅ) 2017-18 ರಿಂದ 2018-19ನೇ | 2017-18 ರಿಂದ 2018-19ನೇ ಸಾಲಿನವರೆಗೆ ಶಿವಮೊಗ್ಗ ಜಿಲ್ಲೆಗೆ 
ಸಾಲಿನವರೆಗೆ ಶಿವಮೊಗ್ಗ ಜಿಲ್ಲೆಗೆ | ನಿಗದಿಪಡಿಸಿದ ಕೊಳವೆ ಬಾವಿಗಳನ್ನು ಕೊರೆಯಲು 
ಸಂಬಂಧಿಸಿದಂತೆ ಡಿ.ದೇವರಾಜ | ನಿಗಧಿಪಡಿಸಿದ ಗುರಿ - 413. 

ಅರಸು ನಿಗಮದಿಂದ ಕೊಳವೆ | ವರ್ಷವಾರು ವಿವರ ಈ ಕೆಳಕಂಡಂತಿದೆ. 

ಬಾವಿಗಳನ್ನು ಕೊರೆಯಲು 2017-18 :276 

ನಿಗಧಿಪಡಿಸಲಾಗಿದ್ದ ಗುರಿಯೆಷ್ಟು; 2018-19 : 137 

ಆ) [ತೊರೆದಿರುವ ಕೊಳವೆ ಬಾವಿಗಳಷ್ಟು: | ಕೊರದರುವ ಕೂಳವ ಬಾವಿಗಳ ಸಂಷ್ಯ 274 
ಕೊರೆಯಲು ಬಾಕಿ ಇರುವ ಕೊಳವೆ | ಕೊರೆಯಲು ಬಾಕಿ ಇರುವ ಕೊಳವೆ ಬಾವಿಗಳ ಸಂಖ್ಯೆ :139 
ಬಾವಿಗಳ ಸಂಖ್ಯೆ ಎಷ್ಟು; (ವಿವರ | ವಿಧಾನಸಭಾ ಕ್ಷೇತ್ರವಾರು ವಿವರ ಈ ಕೆಳಕಂಡಂತಿದೆ 


ನೀಡುವುದು) ಕ್ರ.ಸಂ] ಪಧಾನ ಸಭಾ ಕ್ನೇತ್ರದ ಕೊಳವೆ ಬಾವಿ 
ಹೆಸರು ಕೊರೆಯಲು ಬಾಕಿ 
1 | ಶಿವಮೊಗ್ಗ ಗ್ರಾಮಾಂತರ 29 7 
2 | ಭದ್ರಾವತಿ 21 } 
37 ಶವಷೊಗ್ಗ ನಗರ ig [) 
4] ತೀರ್ಥಹಳಿ ದಹ 21 
- 7ನ 25 
6 ಸಹೊರಬ 22 
7 ಸಾಗರ 21 § 
ಒನ್ಬು 139 ಸ 
[es } [SR wl d 
ಇ) | ಕೊರೆದಿರುವ ಕೊಳಬೆ ಬಾವಿಗಳಲ್ಲಿ | ವಿದ್ಯದ್ದೀಕರಣ ಆಗದಿರುವ ಕೊಳವೆ ಬಾವಿಗಳ ಸ೦ಖ್ಯೆ : 42 | 
ವಿದ್ಯದ್ದೀಕರಣ ಆಗದಿರುವ ಕೊಳವೆ 42 ಕೊಳವೆ ಬಾವಿಗಳು ವಿದ್ಯುತ್‌ ಸರಬರಾಜು 
ಬಾವಿಗಳ ಸಂಖ್ಯೆ ಎಷ್ಟು; ಕಂಪನಿಯಲ್ಲಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು ಬಾಕಿ ಇದ್ದು, 


| ಖಿದ್ಯದ್ದೀಕರಣಗೊಳಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 

ಉ) | ಪಂಪ್‌ ಮೋಟಾರ್‌ ಅಳಪಡಿಕೆಗಾಗಿ | ಕೊರೆದಿರುವ ಎಲ್ಲಾ ಕೊಳವೆ ಬಾವಿಗಳಿಗೆ ಪಂಪ್‌ ಮೋಟಾರ್‌ 
ಬಾಕಿ ಇರುವ ಕೂಳವೆ ಬಾವಿಗಳ | ಅಳವಡಿಸಲಾಗಿದೆ. 
ಸಂಖ್ಯೆ ಎಷ್ಟು; 
| ಊ) | ಬಾಕಿ ಇರುವ ಪ್ರಕರಣಗಳನ್ನು ಯಾವ 2017-18ನೇ ಸಾಲಿನ ಕೊಳವೆ ಬಾವಿಗಳ 2 
ಕಾಲಮಿತಿಯೊಳಗೆ ಫಲಾನುಭವಿಗಳ ಜಮೀನಿನ ಬಗ್ಗೆ ತಕರಾರರು ಇರುವುದರಿಂದ 
ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ? | ಕೊಳವೆ ಬಾವಿಗಳನ್ನು ಕೊರೆದಿರುವುದಿಲ್ಲ. ತಕರಾರು 
(ವಿವರ ನೀಡುವುದು) ಇತ್ಯರ್ಥಗೊಂಡಚ ನಂತರ ಕೊರೆಯಿಸಲಾಗುವುದು. 


2018-19ನೇ ಸಾಲಿನ ಕೊಳವೆ ಬಾವಿಗಳನ್ನು 
ಕೊರೆಯಲು ದಿನಾ೦ಕ:04-01-2019ರಂದು ಟೆಂಡರ್‌ 
ಆಹ್ಮಾನಿಸಲಾಗಿತ್ತು ಆದರೆ ಮಾನ್ಯ ಉಚ್ಚಿ ನ್ಯಾಯಾಲಯ, 
ಕಲಬುರಗಿ ಪೀಠ ದಿನಾ೦ಕ:09-04-2019ರ ರಂದು ನೀಡಿದ 
ಮಧ್ಯಂತರ ಆದೇಶದಲ್ಲಿ ಟೆಂಡರ್‌ಗೆ ತಡೆಯಾಜ್ಞಿ 
| | ನೀಡಿದ್ದರಿಂದ ಪ್ರಕಿಯೆ ಸ್ಮಗಿತಗೊಳಿಸಲಾಗಿದ್ದು, 


wp 


ಪ್ರಸ್ತುತ ಮಾನ್ಯ ಉಚಜ್ಜನ್ಯಾಯಾಲಯ, ಕಲಬುರಗಿ ಪೀಠ 
ದಿನಾಂ೦ಕ:15-10-2019ರ ಆದೇಶದಲ್ಲಿ ಟೆಂಡರ್‌ ರದ್ದುಪಡಿಸಿ ' 
ಹೊಸದಾಗಿ ಟೆಂಡರ್‌ ಆಹ್ವಾನಿಸಲು ನಿರ್ದೇಶಿಸಿದ ಮೇರೆಗೆ 
ನಿಗಮದಿಂದ ದಿನಾಂಕ:31-12-2019ರ೦ಂದು ಹೊಸದಾಗಿ ಟೆಂಡರ್‌ 
ಆಹ್ವಾನಿಸಲಾಗಿರುತ್ತದೆ | 
ಈ ಹಿನ್ನೆಲೆಯಲ್ಲಿ 2018-19ನೇ ಸಾಲಿನ ಕೊಳವೆ 
ಬಾವಿಗಳನ್ನು ಕೊರೆಯಿಸಲು ವಿಳಂಬವಾಗಿದ್ದು. ಟೆಂಡರ್‌ 
ಪ್ರಕ್ರಿಯೆ ಪೂರ್ಣಗೊಳಿಸಿ ಕೊಳವೆ ಬಾವಿಗಳನ್ನು ಶೀಘ್ರವಾಗಿ 
ಕೂರೆಯಿಸಲು ಎಲ್ಲಾ ಅವಶ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಸಂ: ಹಿಂವಕ 175 ಬಿಎಂಎಸ್‌ 2020 


Ca 


(ಬಿಲ್ರೀರಾಮುಲು) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


